ಕರ್ನಾಟಕ ವಿಧಾನ ಪರಿಷತ್ತು - 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ. ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1981 

ಶ್ರೀ ಕವಟಗಿಮಠ ಮಹಾಂತೇಶ `ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

23/03/2021 oo 
. ಮಾನ್ಯ ನಗರಾಭಿವೃದ್ಧಿ ಸಚಿವರು." 


> 
ಕ್ರಸಂ 


p 


ಉತ್ತರ 


(ಅ) 


ಕಳೆದ 2 ವರ್ಷಗಳಿಂದ ಚೆಳಗಾವಿಯೂ 
ಸೇರಿದಂತೆ ' ರಾಜ್ಯದ 6 ಮಹಾನಗರ 
ಪಾಲಿಕೆಗಳು ಚುನಾವಣೆಗಾಗಿ ಸಾಯುತ್ತಿದ್ದು, 
ಚುನಾವಣೆ. ನಡೆಸಲು : ಸರ್ಕಾರಕ್ಕಿರುವ 
ತೊಂದರೆಗಳೇನು? 


| ರಿಟ್‌ ಅರ್ಜಿ ಸಂಖ್ಯೆ: 49814/2019 


201ರ ಜನಗಣತನ್ನಾಧರನ ಬಳಗವ, ಹುವ್ಗಕ್ಯ್‌ ಧಾರವಾಡ. 
ಕಲಬುರ್ಗಿ, ಬಳ್ಳಾರಿ ಮತ್ತು ವಿಜಯಪುರ ಮಹಾನಗರ 
ಪಾಲಿಕೆಗಳ ವಾರ್ಡ್‌ಗಳಿಗೆ ದಿನಾಂಕ 10/08/2018ರಂದು 
ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. 
ಸದರಿ ಅಧಿಸೂಚನೆಗಳು ಉಚ್ಛ ನ್ಯಾಯಾಲಯ, ಧಾರವಾಡ 


ಪೀಠ ಮತ್ತು ಕಲಬುರ್ಗಿ ಪೀಠಗಳಲ್ಲಿ ಪ್ರಶ್ನಿತವಾಗಿ 
ತಡೆಯಾಜ್ಞೆ ನೀಡಿದ್ದರಿಂದ ಚುನಾವಣೆ ನಡೆಸಲು 
ಸಾಧ್ಯವಾಗಿರುವುದಿಲ್ಲ. - ' 


'ಉಚ್ಛ ನ್ಯಾಯಾಲಯ, ಬೆಂಗಳೂರು ಇಲ್ಲಿ ದಾಖಲಾಗಿದ್ದ 

ಮತ್ತು 35/2020 

ಪ್ರಕರಣಗಳಲ್ಲಿ ನೀಡಿರುವ ನ್ಯಾಯಾಲಯದ ಆದೇಶ ಹಾಗೂ 

ರಿಟ್‌ ಅರ್ಜಿ ಸಂಖ್ಯೆ: 14925/2020 . ಪ್ರಕರಣದಲ್ಲಿ. 
ನೀಡಿರುವ ಆದೇಶದನ್ನಯ, ' _ 

*€ ಬೆಳಗಾವಿ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ 
ವಾರ್ಡ್‌ವಾರು ಮೀಸಲಾತಿ ನಿಗದಿಪಡಿಸಲು ದಿನಾಂಕ 
16/01/2021ರ೦ಂದು ಕರಡು ಅಧಿಸೂಚನೆಯನ್ನು 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. 

* . ವಿಜಯಪುರ ಮಹಾನಗರ ಪಾಲಿಕೆಗೆ" ಹೊಸದಾಗಿ ಕ್ಷೇತ್ರ 
ಪುನರ್‌ - ವಿಂಗಡಣೆ ಕೈಗೊಂಡು ಕರಡು 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ 
17/12/2020ರಂದು: ಪ್ರಕಟಿಸಲಾಗಿದೆ. 

*€ ಕಲಬುರ್ಗಿ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ 
ಹೊಸದಾಗಿ ಕ್ಷೇತ್ರ ಪುನರ್‌ ವಿಂಗಡಣೆ ಕೈಗೊಂಡು 


ದಿನಾಂಕ 09/02/2021 ರಂದು, ಕರಡು 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ 


ಪ್ರಕಟಿಸಲಾಗಿದೆ. 


. ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಗೆ 
ಸಂಬಂಧಿಸಿದಂತೆ ಹೊಸದಾಗಿ ಕ್ಷೇತ್ರ ಪುನರ್‌ ವಿಂಗಡಣೆ 
ಕೈಗೊಂಡು ದಿನಾಂಕ 24/02/2021 ರಂದು ಕರಡು 


ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಲಾಗಿದೆ. 
* ಬಳ್ಳಾರಿ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ 


ವಾರ್ಡ್‌ವಾರು ಮೀಸಲಾತಿಯನ್ನು ಪ್ರಶ್ನಿಸಿ ದಾಖಲಾಗಿದ್ದ 
ರಿಟ್‌ ಅರ್ಜಿ ಸಂಖ್ಯೆ 106127/2018 ಪ್ರಕರಣವು 
ದಿನಾಂಕ 11/01/2021ರಂದು ಇತ್ಯರ್ಥ ಗೊಂಡಿರುತ್ತದೆ. 


ಮಾನ್ಯ ಉಚ್ಛ ನ್ಯಾಯಾಲಯ, ಬೆಂಗಳೂರು ಇಲ್ಲಿ 
ದಾಖಲಾಗಿದ್ದ ಮೇಲ್ಕಂಡ ಎರಡು ಪ್ರಕರಣಗಳಲ್ಲಿ ನೀಡಿರುವ" 
ಆದೇಶದನ್ವಯ ಅವಧಿ ಮುಕ್ತಾಯಗೊಂಡಿರುವ 05 
ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು 


ನಿಯಮಾನುಸಾರ ಅಗತ್ಯ ಕ್ರಮಕ್ಕೈಗೊಳ್ಳಲಾಗುವುದು. 


ಅವಧಿ ಮುಗಿದಿದ್ದು, ಚುನಾವಣೆ ನಡೆಸುವ 
ಪ್ರಕ್ರಿಯೆ ಕುರಿತು ವಿವರ ನೀಡುವುದು, 


"| ಕರಡು ಅಧಿಸೂಚನೆಯನ್ನು 


(ಆ) ಮಹಾನಗರ ಪಾಲಿಕಗಳ್ಲಿ `ಪಿನಿಧೆಗಳಿಲಡೆ |] ಚುನಾವಣೆ ``'ನಡೆಯದಿರುವ ಮಹಾನಗರ ಪಾಲಿಕೆಗಳಿಗೆ 
- ಜನಸಾಮಾನ್ಯರು } ಸಮಸ್ಯೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮುಂದಿನ " ಹೊಸ 
ಅನುಭವಿಸುತ್ತಿರುವುದು ಸರ್ಕಾರ ಚುನಾಯಿತ ಕೌನ್ಸಿಲ್‌ ಅಸ್ಥಿತ್ವಕ್ಕೆ ಬರುವವರೆಗೂ ದೈನಂದಿನ" 
ಗಮವನಿಸಿದೆಯೇ: ಕಾರ್ಯನಿರ್ವಹಣೆಗಾಗಿ *ಔದಿಸೂಚನೆ ಸಂಖ್ಯೆ: ಸತಿ 28 
” ’ ಎಂಎಲ್‌ಆರ್‌ 2019, ದಿನಾಂಕ 12/03/2019ರಲ್ಲಿ 
ಸಂಬಂಧಪಟ್ಟ ಪ್ರಾದೇಶಿಕ ಆಯುಕ್ತರನ್ನು 

ಆಡಳಿತಾಧಿಕಾರಿಯಾಗಿ ನೇಮಿಸಲಾಗಿದೆ. 
1() ಮಾರ್ಚ್‌-9, 2019ಕ್ಕೆ ಚೆಳಗಾವಿ ಪಾಲಿಕೆಯ ರಿಟ್‌ ಅರ್ಜಿ ಸಂಖ್ಯೆ: 14925/2020, ದಿನಾಂಕ 


17/12/2020ರಂದು ನೀಡಿರುವ ಆದೇಶದನ್ವಯ ಬೆಳಗಾವಿ 
ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡ್‌ವಾರು 
ಮೀಸಲಾತಿ ನಿಗದಿಪಡಿಸಲು ದಿನಾಂಕ 16/01/2021ರಂದು 
ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಿಸಲಾಗಿದೆ. ಸದರಿ ಕರಡು ಅಧಿಸೂಚನೆಗೆ 


ಸಲಹೆ/ಆಕ್ಷೇಪಣೆಗಳು ಸ್ಥೀಕೃತವಾಗಿದ್ದು, ಪರಿಶೀಲಿಸಿ ಅಂತಿಮ 
ಅಧಿಸೂಚನೆಯನ್ನು ಶೀಘ್ರದಲ್ಲಿಯೇ ಪ್ರಕಟಿಸಿ ಚುನಾವಣೆ 
ನಡೆಸಲು ನಿಯಮಾನುಸಾರ ಅಗತ್ಯ 
ಕ್ರಮಕ್ಕೈಗೊಳ್ಳಲಾಗುವುದು. 
(ಈ) ನಿಯಮಗಳ ಪಕಾರ ಸ್ಥಳೀಯ ಸಂಸ್ಥೆ ಸ್ಥೆಗಳ ನಗರ ಸ್ಥಳೀಯ ಸಂಸ್ಥೆ ಸ್ಥೆಗಳ ಚುನಾಯಿತ ಸರ ಅವಧಿ 
ಅವಧಿ ಮುಕ್ತಾಯಕ್ಕೆ ಒಂದು ವರ್ಷ ಮುಕ್ತಾಯಗೊಳ್ಳುವ ಒಂದು ವರ್ಷದ ಸಾ "ಚುನಾವಣೆ | 
ಮೊದಲೇ ಚುನಾವಣೆ ಸಲುವಾಗಿ ಎಲ್ಲವನ್ನು ನಡೆಸುವ ಸಲುವಾಗಿ ಅಗತ್ಯ' ಸಿದ್ಧತೆ ಮಾಡಿಕೊಳ್ಳುವ ಬಗ್ಗೆ 
ಸಿದ್ದಮಾಡಿಕೊಳ್ಳಬೇಕಾಗಿದ್ದು, ಈ ಬಗ್ಗೆ | ನಿಯಮಾನುಸಾರ ಪರಿಶೀಲಿಸಲಾಗುವುದು. : 
ಸರ್ಕಾರದ ನಿಲುವೇನು? ' 
- " ಗಿ 
ಸಂಖ್ಯೆ: ನಅಇ/18/ಎಲ್‌ಸಿಕ್ಕ್ಯೂ/2021 ನ 


ಈ ಜಿ ಸವರಾಜ) . 
-ಗರಾಭಿವೃದ್ಧಿ ಸ ಸಜೆವರು 


